ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ . :335 (534) 
:ಶ್ರೀಪಿ 


ಮಾನ್ಯ ಸದಸ್ಕರ ಹೆಸರು 
ಉತ್ತರಿಸುವ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


" 


: 18.07.2019 


ಆರ್‌ ರಮೇಶ್‌ (ನಾಮ ನಿರ್ದೇಶನ ಹೊಂದಿದವರು) 


: ಮಾನ್ಯ ಮುಖ್ಯಮಂತ್ರಿಗಳು 


# 


ಸಂ: 


ತೆ 


(£ 


ಉತ್ತರ 


@| teu 


ಕರ್ನಾಟಕ ಆಡಳಿತ್‌ `ಸೇಷೆಡೆ.ಎ.ಎಸ್‌ :) 
ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರನ್ನು ಯಾವ 
ಯಾವ ಹುದ್ದೆಗಳಿಗೆ ಯಾವ ಆಧಾರದ ಮೇಲೆ 
ನೇಮಿಸಲಾಗುತ್ತದೆ 


|] ಪಂಚಾಯತ್‌ ರಾಜ್‌ 


ಇಲಾಖಾ ಅಗತ್ಯತೆಯನುಸಾರ ವಿವಿಧ ಇಲಾಖೆಗಳ 
ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ 
ಕಂದಾಯ: ./ ಗ್ರಾಮೀಣಾಭಿವೃದ್ಧಿ | ಮತ್ತು 
| ಕನಾಟಕ ಸರ್ಕಾರ 
ಸಚಿವಾಲಯ ಹಾಗೂ ಇತರೆ ' ಇಲಾಖೆಗಳಲ್ಲಿನ 
ಗೂಪ್‌-ಎ ವೃಂದದ ಹುದ್ದೆಗಳಿಗೆ 
ನೇಮಿಸಲಾಗುತ್ತದೆ. 


ಕೆ.ಎ.ಎಸ್‌ / ಕೆಪಿ.ಎಸ್‌ ಹುಡ್ಡೆಯಲ್ಲಿರುವವರು 
ಪದೋನ್ನತಿ ಹೊಂದಿದಾಗ ಅದನ್ನು 
ನಿರಾಕರಿಸಿದದರ ಸಂಖ್ಯೆ ಎಷ್ಟು ಹಾಗೂ 
ಯಾವ ಕಾರಣಕ್ಕಾಗಿ ನಿರಾಕರಿಸಿರುತ್ತಾರೆ: 
(ಅಧಿಕಾರಿಗಳ ಹೆಸರು ಮತ್ತು ಹುದ್ದೆಯ 
ಸಮೇತ ಕಳೆದ ಐದು ವರ್ಷಗಳ ಮಾಹಿತಿ 


ನೀಡುವುದು) 


ಕೆ.ಎ.ಎಸ್‌ ಪೃಂದನಕ ಯಾವುಡೇ ಇನ್‌ 
ಪದೋನ್ನತಿಯನ್ನು 'ನಿರಾಕರಿಸಿರುವುದಿಲ್ಲ ಹಾಗೂ 
ಕೆ.ಪಿ.ಎಸ್‌ ಹುದ್ದೆಗೆ ಸ ಸಂಬಂಧಿಸಿದಂತೆ ಯಾವುದೇ 
ಪ್ರಕರಣ ಇರುವುದಿಲ್ಲ. 


ರಾಜ್ಯದಲ್ಲಿ ಕೆಎಎಸ್‌? ಕೆ.ಪಿ.ಎಸ್‌ ಹಿರಿಯ 


ಶ್ರೇಣಿ ಮತ್ತು ಕಿರಿಯ ಶ್ರೇಣಿಯ ಒಟ್ಟು 
ಅಧಿಕಾರಿಗಳ ಸಂಖ್ಯೆ ಎಷ್ಟು % (ಮಾಹಿತಿ 


ನೀಡುವುದು) 


ಎ.ಎಸ್‌ 247 


% 
ಕ 


ಕೆ.ಎ.ಎಸ್‌ (ಕಿ.ಶ್ರೇ) ಎ.ಎಸ್‌ 
(ಹಿ.ಶ್ರೇ) 
ಕೆ.ಪಿ.ಎಸ್‌ 355 53 
ಡಿ.ವೈ.ಎಸ್‌.ಪಿ ಎಸ್‌.ಪಿ (ಸಿವಿಲ್‌) 
(ಸಿವಿಲ್‌) (ನಾನ್‌ ಐಪಿಎಸ್‌) 


ಸಂಪ್ಯಾನTRIOT RETO 


HW 


( ಹೆಚ್‌.ಡಿ.ಕುಮಾರಸ್ಪಾಮಿ ) : 


ಮುಖ್ಯ ಮಂತ್ರಿ 


